ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
ಒಂಬತ್ತನೇ ಅಧಿವೇಶನ 
(ಮುಂದುವರೆದ ಉಪವೇಶನಗಳು) 


ಕಾರ್ಯಕಲಾಪಗಳ ಪಟ್ಟ 


ಬುಧವಾರ, ದಿನಾಂಕ 23ನೇ ಮಾರ್ಚ್‌, 2೦16 
(ಸಮಯ: ಬೆಳಗ್ಗೆ 11.0೦ ಗೆಂಟಿ) 


1. ವಿತ್ತೀಯ ಕಾರ್ಯಕಲಾಪಗಳು 


“2೦16-17ನೇ ಸಾಅನ ಆಯವ್ಯಯ ಅಂದಾಜುಗಳ ಮೇಲೆ ಮುಂದುವರೆದ ಸಾಮಾನ್ಯ ಚರ್ಚೆ”. 


2. ಸಭೆಯ ಮುಂದಿಡಲಾಗುವ ಕಾಗದ ಪತ್ರಗಳು 


ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿಗಳು) ಅವರು: 


ಭಾರತ ಸಂವಿಧಾನದ 151 (2)ನೇ ಅನುಚ್ಛೇದದ ಮೇರೆಗೆ ಭಾರತದ 
ಲೆಕ್ಟನಿಯಂತ್ರಕರು ಮತ್ತು ಮಹಾಲೆಕ್ಷಪರಿಶೋಧಕರು 31ನೇ ಮಾರ್ಚ್‌ 2೦1೮ಕ್ಕೆ 
ಕೊನೆಗೊಂಡ ವರ್ಷಕ್ಷೆ ನೀಡಿರುವ ಈ ಕೆಳಕಂಡ ವರದಿಗಳನ್ನು ಸಭೆಯ 
ಮುಂದಿಡುವುದು. 


1. ರಾಜ್ಯ ಸರ್ಕಾರದ ಹಣಕಾಸಿನ ವ್ಯವಹಾರಗಳ ಮೇಅನ ವರದಿ 2೦14-1೮. 
2. ಸಾಮಾನ್ಯ ಮತ್ತು ಸಾಮಾಜಕ ವಲಯ ಮೇಅನ 2೦16ನೇ ವರ್ಷದ ವರದಿ(ಸಂಖ್ಯೆ-1). 
3. ಸ್ಥಳೀಯ ಸಂಸ್ಥೆಗಳ ಮೇಅನ 2೦16ನೇ ವರ್ಷದ ವರದಿ (ಸಂಖ್ಯೆ-4). 


3.ಪ್ರಶ್ನೋತ್ತರ 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು ಏಳನೇ ಪಟ್ಟ 
ಆ) ಅಚತ ಮೂಲಕ ಉತ್ತರಿಸುವ ಪ್ರಶ್ನೆಗಳು ಏಳನೇ ಪಟ್ಟ 


ದಿ; 


4.ಗಮನ ಸೆಳೆಯುವ ಸೂಚನೆಗಳು 


. ಶ್ರೀ ಎಸ್‌.ಎನ್‌. ಸುಬ್ದಾರೆಡ್ಡಿ ಅವರು - ಚಿಕ್ಕಬಳ್ಳಾಪುರ ಜಲ್ಲೆ ಖಾಗೇಪಲ್ಲ ತಾಲ್ಲೂಕು 
ಕಸಬಾ ಹೋಬಳ ಮಾಕಿರೆಡ್ಡಿಪಣ್ಣ ಮತ್ತು ಮುದ್ದಲಪಲ್ಣ ಗ್ರಾಮಗಳ ನಡುವಿನ 
ಕೋಮಟೊಳ್ಳಕುಂಟೆ ಹಳ್ಳಕ್ಕೆ ಅಡ್ಡಲಾಗಿ ಮಣ್ಣೇ ವಿಲೇಜ್‌ ವಾಟರ್‌ ಸಪ್ಲೈ ಸ್ಲೀಂ 


ಯೋಜನೆಯಡಿಯಲ್ಲ ಬ್ಯಾರೇಜ್‌ ನಿರ್ಮಾಣದ ಬಗ್ಗೆ ಮಾನ್ಯ ಗ್ರಾಮೀಣಾಭವ್ಯದ್ಧಿ 
ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಸಿ.ಎನ್‌. ಬಾಲಕೃಷ್ಣ ಅವರು - ಹಾಸನ ಜಲ್ಲೆ. ಚನ್ನರಾಯಪಟ್ಟಣ ತಾಲ್ಲೂಕು, 
ಬಾಗೂರು ಹೋಖಳಯ ನವಿಲೆ ಏತ ನೀರಾವರಿ ಯೋಜನೆಯ ನಿರ್ಗಮನ 
ದ್ವಾರದಿಂದ ಕುಡಿಯುವ ನೀರಿನ ಯೋಜನೆಗಾಗಿ ಕೆಂಬಾಳು, ಜದರೆ, ಶಿವರ 
ಹಾಗೂ ಕಲ್ಲೇಪೋಮನಹಳ್ಳ ವ್ಯಾಪ್ತಿಯ 19 ಕೆರೆಗಳಗೆ ನೀರು ಒದಗಿಸುವ 
ಯೋಜನೆಯು ವಿಳ೦ಖವಾಗುತ್ತಿರುವ ಗ್ಗೆ ಮಾನ್ಯ ಬೃಹತ್‌ ಮತ್ತು ಮಧ್ಯಮ 
ನೀರಾವರಿ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಹೆಚ್‌.ಕೆ. ಕುಮಾರಸ್ವಾಮಿ ಅವರು - ಅಂಬೇಡ್ಕರ್‌ ಅಭಿವೃದ್ಧಿ ನಿಗಮದಲ್ಲ 
ಪರಿಶಿಷ್ಟ ಜಾತಿ ಫಲಾನುಭವಿಗಳಗೆ ನೇರಸಾಲ ಮತ್ತು ಇತರೆ ಸಾಲ ನೀಡಿಕೆ 
ಪ್ರಮಾಣ ಕಡಿಮೆ ಆಗಿದ್ದು, ವಿಶೇಷ ಘಟಕ ಯೋಜನೆ ಅನುದಾನವನ್ನು ಬಳಸಿ 
ಫಲಾನುಭವಿಗಳಗೆ ಅನುಕೂಲ ಮಾಡಿಕೊಡುವ ಬಗ್ಗೆ ಮಾನ್ಯ ಸಮಾಜ ಕಲ್ಯಾಣ 
ಹಾಗೂ ಹಿ೦ದುಳದ ವರ್ಗಗಳ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಎನ್‌. ಚಲುವರಾಯಸ್ವಾಮಿ ಅವರು - ಮಂಡ್ಯ ಜಲ್ಲೆಯ ಯಆಅಯೂರು 
ಕೆರೆಕೋಡಿಯ ಸರ್ಕಾರಿ ಗೋದಾಮು ಮತ್ತು ಕೃಷ್ಣರಾಜಪೇಟೆಯ 
ಗೋದಾಮಿನಿಂದ ಸರ್ಕಾರ ಬೆಂಬಲ ಬೆಲೆಯಲ್ಲ ಸ೦ಗ್ರಹಿಸಿದ್ದ ಸಾವಿರಾರು ಕ್ವಿಂಟಲ್‌ 
ಭತ್ತ, ರಾಗಿ ಧಾನ್ಯ ಕಣ್ಣುರೆಯಾಗಿರುವ ಖಗ್ಗೆ ಮಾನ್ಯ ಆಹಾರ ಮತ್ತು ನಾಗರಿಕ 
ಸರಬರಾಜು ಹಾಗೂ ಗ್ರಾಹಕ ವ್ಯವಹಾರಗಳ ರಾಜ್ಯ ಸಚಿವರ ಗಮನ 
ಸೆಳೆಯುವುದು. 


. ಶ್ರೀ ಯು.ಜ. ಬಣಕಾರ ಅವರು - ಸರ್ವಜ್ಞ ಪ್ರಾಧಿಕಾರವನ್ನು ರಚನೆ ಮಾಡಿ 
ಅನುದಾನ ಒದಗಿಸುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಸಾ.ರಾ. ಮಹೇಶ್‌ ಅವರು - ಶ್ರೀರಾಮ ಸಕ್ಕರೆ ಕಾಖಾ೯ನೆ ನಿ, 
ಪುನರಾರಂಭಸುವ ಬಗ್ಗೆ ಮಾನ್ಯ ಸಹಕಾರ ಮತ್ತು ಸಕ್ಕರೆ ಸಚಿವರ ಗಮನ 
ಸೆಳೆಯುವುದು. 


:3; 


. ಶ್ರೀಯುತರುಗಳಾದ ಹೆಚ್‌.ಡಿ. ರೇವಣ್ಣ, ಕೆ.ಎಂ. ಶಿವಅಂಗೇಗೌಡ, ಎಂ.ಟ. ಕೃಷ್ಣಪ್ಪ 


ಅವರುಗಳು - ಹಾಸನ ಜಲ್ಲಾ ಲೋಕಸಭಾ ಸದಸ್ಯರ ಕ್ಷೇತ್ರಾಭಿವೃದ್ಧಿ ನಿಧಿಯಿಂದ 
2೦15-16ನೇ ಸಾಅನಲ್ಲ 5 ಕೋಟ ಅನುದಾನಕ್ಕೆ ಕಾಮಗಾರಿಗಳನ್ನು ನೀಡಿದ್ದರೂ 
ಸಹ ಜಲ್ಲಾಡಳತ ಮತ್ತು ಜಲ್ಲಾ ಪಂಚಾಯತ್‌ ಇಲಾಖೆಯ ಇಂಜನಿಯರುಗಳು 
ಕಾಮಗಾರಿಗಳನ್ನು ಕೈಗೊಳ್ಳದೆ ಕೇಂದ್ರದಿಂದ ಅನುದಾನವನ್ನು ತರಿಸಿಕೊಳ್ಳದೆ 
ಜಲ್ಲೆಯಲ್ಲ ಅಭಿವೃದ್ಧಿ ಕುಂಠಿತಗೊಂಡಿದ್ದು, ಈ ಲೋಪಗಳಗೆ ಕಾರಣಕರ್ತರಾದ 
ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವ ಬಗ್ದೆ ಮಾನ್ಯ ಯೋಜನೆ ಮತ್ತು 
ಸಾಂಖ್ಯಕ, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು 
ತಂತ್ರಜ್ಞಾನ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಜ.ಆರ್‌. ಪಾಟೀಲ್‌ ಅವರು - ಕೋತನ ಹಿಪ್ಪರಗಾ ಮತ್ತು ನಿಂಬರ್ಗಾ ಕೆರೆ 


ಕಾಮಗಾರಿಗಳಗೆ ಕೇಂದ್ರ ಸರ್ಕಾರ ಪುರಸ್ಕೃತ ಓಿ188 ಅಡಿಯಲ್ಲ 
ಮಂಜೂರಾಗಿದ್ದರೂ ಸಹ ರಾಜ್ಯ ಸರ್ಕಾರ ಸದರಿ ಕಾಮಗಾರಿಗಳನ್ನು ಪ್ರಾರಂಭ 
ಮಾಡಬಾರದೆಂದು ಸೂಚಿಸಿರುವುದರಿಂದ ಜನರಲ್ಲ ಅತಂಕ ಮೂಡಿರುವ ಬಗ್ಗೆ 
ಮಾನ್ಯ ಭಾರೀ ಮತ್ತು ಮಧ್ಯಮ ನೀರಾವರಿ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಅ.ಜ. ನಿಂಗಯ್ಯ ಅವರು - ಮೂಡಿಗೆರೆ ತಾಲ್ಲೂಕು, ಬಣಕಲ್ಲು ಹೋಬಳ 


ಫಲ್ಲುಣಿ ಗ್ರಾಮ ಪ೦ಚಾಯ್ತ ವ್ಯಾಪ್ತಿಯ ಖಂಕೇನಹಳ್ಳ ಗ್ರಾಮಕ್ಕೆ ಸಂಪರ್ಕಿಸುವ 
ಜಲ್ಲಾ ಪಂಚಾಯತ್‌ ರಸ್ತೆಗೆ, ಹೇಮಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಿದ್ದ 
ಸೇತುವೆಯು ಕಳೆದ ವರ್ಷ ಸುರಿದ ಭಾರಿ ಮಳೆಯಿಂದ ಕುಸಿದು ಹೋಗಿದ್ದು, 
ಕೂಡಲೇ ದುರಸ್ಥಿ ಕಾರ್ಯವನ್ನು ಪ್ರಾರಂಭಿಸಿ ಅಭಿವೃದ್ಧಿ ಪಡಿಸುವ ಬಗ್ಗೆ ಮಾನ್ಯ 
ಲೋಕೋಪಯೋಗಿ ಸಚಿವರ ಗಮನ ಸೆಳೆಯುವುದು. 


1೦.ಶ್ರೀ ಎನ್‌.ಹೆಚ್‌. ಕೋನರಡ್ಡಿ ಅವರು - ಬೆಂಗಳೂರಿನ ಪ್ರೀಡ೦ ಪಾರ್ಕ್‌ನಲ್ಲಿ ಮುಷ್ಕರ 


ನಡೆಸುತ್ತಿರುವ "1೦8-ಆರೋಗ್ಯ ಕವಚ" ಆಂಖ್ಯುಲೆನ್ಸ್‌ ಸೇವಾ ಯೋಜನೆಯಡಿ 
ಕಾರ್ಯನಿರ್ವಹಿಸುತ್ತಿರುವ ವಾಹನ ಚಾಲಕರು ಮತ್ತು ಇನ್ನಿತರ ಸಿಬ್ಬಂದಿಯವರ 
ಬೇಡಿಕೆಗಳನ್ನು ಈಡೇರಿಸುವ ಬಗ್ಗೆ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಪಿ.ರಾಜೀವ್‌ ಅವರು - ಕುಡಚಿ ಮತಕ್ಷೇತ್ರದ ಗ್ರಾಮ ಪಂಚಾಯತಿ 


ಕೇಂದ್ರಗಳಲ್ಲ ರೈತರಿಗೆ ಪಹಣಿ ಪತ್ರಗಳನ್ನು ಶೀಘ್ರವಾಗಿ ವಿತರಣೆ ಮಾಡುವ 
ಯೋಜನೆಯನ್ನು ಪ್ರಾಯೋಗಿಕವಾಗಿ ಪ್ರಾರಂಭಸುವ ಬಗ್ಗೆ ಮಾನ್ಯ ಕಂದಾಯ 
ಸಚಿವರ ಗಮನ ಸೆಳೆಯುವುದು. 


4: 


12.ಶ್ರೀ ಎಂ.ಟ.ಕೃಷ್ಣಪ್ಪ ಅವರು - ಚಿಕ್ಕನಾಯಕನಹಳ್ಳಿ ತಾಲ್ಲೂಕು. ಹುಳಯಾರು 
ಹೋಬಳ, ಅ೦ಖಾಪುರ ಗ್ರಾಮದ ಸರ್ವೆ ನಂಬರ್‌ 46 ರಲ್ತನ ಮೀಸಲು ಅರಣ್ಯ 
ಪ್ರದೇಶವು ಒತ್ತುವರಿಯಾಗಿದ್ದು, ಕಂದಾಯ ಅಧಿಕಾರಿಗಳು ಯಾವುದೇ 
ಕ್ರಮಕ್ಕೆಗೊಳ್ಳದಿರುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


13.ಶ್ರೀ ಜ.ರುಡ್‌. ಜಮೀರ್‌ ಅಹಮದ್‌ ಖಾನ್‌ ಅವರು - ರಾಜ್ಯದಲ್ಲಿ ಪೊಲೀಸ್‌ 
ಇನ್ಸ್‌ಪೆಕ್ಟರ್‌ ಹಾಗೂ ಸಬ್‌ - ಇನ್ಫ್ಸ್‌ಪೆಕ್ಟರ್‌ಗಳನ್ನು ಅವಧಿಪೂರ್ವ ವರ್ಗಾವಣೆ 
ಮಾಡುವುದನ್ನು ತಪ್ಪಿಸಲು ಕ್ರಮ ಕೈಗೊಳ್ಳುವ ಬಗ್ಗೆ ಮಾನ್ಯ ಗೃಹ ಸಚಿವರ ಗಮನ 
ಸೆಳೆಯುವುದು. 


೮. ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ವದ 
ಜರೂರು ವಿಷಯದ ಬಗ್ದೆ ಅಲ್ಪ ಕಾಲಾವಧಿ ಚರ್ಚೆ 


ಶ್ರೀಯುತರುಗಳಾದ ಕೆ.ಎಸ್‌.ಪುಟ್ಟಣ್ಣಯ್ಯ, ಎ.ಜ.ರಮೇಶ ಬಂಡಿ ಸಿದ್ದೇಗೌಡ ಮತ್ತು 


ಎನ್‌.ಚಲುವರಾಯಸ್ವಾಮಿ ಇವರುಗಳು - ಕೃಷ್ಣರಾಜಸಾಗರ ಅಣೆಕಟ್ಟೆಯಲ್ಲ 
ನೀರಿಲ್ಲದೆ ಮಧ್ಯಂತರ ಬೆಳೆಗಳು ಒಣಗಿ ನಷ್ಟವುಂಬಾಗುವ ಪರಿಸ್ಥಿತಿಯುದ್ದು, 
ಬೇಸಿಗೆಯಲ್ಲ ಖೆಳೆಗಳಗೆ ನೀರಿಲ್ಲದೆ ಸಂಕಷ್ಟಕ್ಕೊಳಗಾಗಿರುವ 1೦೦ಕ್ಕೂ ಹೆಚ್ಚು ರೈತರ 
ಆತ್ಮಹತ್ಯೆಯ ಕಾರಣಗಳ೦ದ ಮಂಡ್ಯ ಜಲ್ಲೆಯಿಂದ ಲಕ್ಷಾಂತರ ಯುವಕರು ಮತ್ತು 
ರೈತರು ನಗರಗಳಗೆ ಗುಳೆ ಹೋಗಿರುವ ಮತ್ತು ಹೋಗುತ್ತಿರುವ ಬಗ್ಗೆ ನೀಡಿರುವ 
ಸೂಚನೆಯ ಮೇಲೆ ಚರ್ಚೆ. 


ಎಸ್‌. ಮೂರ್ತಿ 
ಕಾರ್ಯದರ್ಶಿ(1/€0) 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(http://kla.Kar.nic.in/assembly/lob/lob.htm) 


